ಶ್ರೀ ವಿಜಯೀಂದ್ರತೀರ್ಥ ಪೂಜ್ಯಚರಣ 
ವಿರಚಿತ 


€ದಿಗ್ನಿಜಯ ರಾಮದೇವರ 
ಸುಳಾದಿ 





ಸಂಪಾದಕ : ಅರವಿಂದಲೋಚನ 


ಶ್ರೀ ವಿಜಯೀಂದ್ರತೀರ್ಥ ಪೂಜ್ಯಚರಣ 
ವಿರಚಿತ 


ಶ್ರೀ ದಿಗ್ರಿಜಯ 
ರಾಮದೇವರ ಸುಳಾದಿ 


ಸಂಪಾದಕ : ಅರವಿಂದಲೋಚನ 


1೭111041 11(10)01' 


ಗತಶಾಲಿವಾಹನಶಕ ೧೯೪೨ ಚಾಂದ್ರಮಾನ 
ಶಾರ್ವರೀ ನಾಮ ಸಂವತ್ಸರದ 
ಹೇಮಂತಖುತುವಿನ 
ಮಾರ್ಗಶೀರ್ಷ ಮಾಸದ 
ಕೃಷ್ಣ ಪಕ್ಷದ ನವಮೀ ತಿಥಿಯಂದು ಈ ಗ್ರಂಥವು 


ದ್‌ 
ಪ್ರಕಟ 


1೭111041 11/(10೧)01 


ರಾಗ : ಸೋಹನೀ 


ಅಟ್ಟತಾಳ 
ಪರಬೊಮ್ಮ ಹರಿಯು ತಾ ನರರೂಪವ ತಾಳಿದ 
ನರನಾದ ದಶರಥನ ವರದೇಹದಲವತರಿಸಿ 
ಸಿರಿರಾಮನೆಂಬ ಪುಣ್ಯನಾಮದಿಂದ ಮೆರೆವುತ್ತಿರೆ 
ಹರುಷದಿಂದ ಲೀಲೆಗೈದು ಕರೆಯ ಬಂದ ಕೌಶಿಕನ 
ಉರು ಯಜ್ಞ ವಿಘ್ನವನು ಪರಿಹರಿಸುವುದಕ್ಕಾಗಿ 
ಪರಬೊಮ್ಮ 
ಪರಿತಂದು ವಿಘ್ನವನು ಪರಿಹರಿಸಿದ ಮುನಿವರನ 
ಹರುಷದಿಂದ ಪರಮಾನಂದ ಶರಧಿಯಲೋಲಾಡಿಸಿದ 
ಸಿರಿ ವಿಜಯೀಂದ್ರ ರಾಮ ಹೊರೆಯಲೆಮ್ಮ 
ಯಾವಾಗಲೂ |1| 


1೭111041 11(10)01' 


ಮಟ್ಟತಾಳ 
ಈತನೆಂತು ಯಜ್ಞದ ವಿಘ್ನವ ಪರಿಹರಿಸುವ 
ಪೋತ ಮಹಾದ್ಬುತರಂತಿಹ ರಕ್ಕಸರ 
ವೀತ ಭಯನಾಗಿ ಕೊಲ್ಲುವುದೆಂತೂ 
ಭೂತಳಕಚ್ಚರಿ ವಿಜಯೀಂದ್ರ ರಾಮನ ಚರಿತ ॥2॥ 


ರೂಪಕತಾಳ 


ಜನಕನೆಂಬ ಜನಪತಿಯ ಮನೆಗೆ ಹೋಗಿ 
ಜಾನಕಿಯ ಮನಕೆ ಹರುಷವಪ್ಪಂತೆ 
ಜನಪದ ಕೈವಾರಿಸುತ್ತಿರೆ ಮನಕೆ ಅಣಕವಾಡಿ 
ಶಿವನಧನುವ ಮುರಿದ ವಿಜಯೀಂದ್ರರಾಮ 
ಮನಕೆ ಹರುಷವಪ್ಪಂತೆ ॥3/ 


1೭111041 11(10)01' 


ರುಂಪೆತಾಳ 
ಇವನರ್ಭಕನೆ ಇವನ ಮುನಿಗಳಾದವರೆಲ್ಲ ಮನದಿ 
ಭಾವಿಸಿ ಕಾಣದೆಂಬುದರಿಯಾ ಎಲೆ ರಮಣಿ 
ಭುವನ ಪಾವನ ನಾಮ ಸಿರಿ ವಿಜಯೀಂದ್ರರಾಮ 
ಭಾವಿಸೆ ಮನದಿ ॥4॥ 


ತ್ರಿಪುಟತಾಳ 


ರಾಮ ಜಾನಕಿಯ ಮದುವೆಯಾಗಿ ಬರುವಾಗ ಪರಶು- 
ರಾಮನಿದಿರಸಿ ಅವನ ಬಿಲ್ಲನೇರಿಸಿ ಮೆರೆದ 
ರಾಮನಿದಿರಸಿ ಶ್ಯಾಮಲಾಂಗ ವಿಜಯೀಂದ್ರ 
ರಾಮ ಬಾಲಕನೆ ಹೇಳಾ ॥5॥ 


1೭111041 11(10)01 


ಅಟ್ಟತಾಳ 
ನೊಸಲಲಿ ಕಣ್ಣು ಪಡೆದವನ ಗೆಲಿದೆ 
ಅಸುಳೆಯೆಂದು ಬೆಂಕೊಂಡು ಕಂದನ ಕಾಯ್ದೆ 
ಕುಸುರಿಜವಕೊಂದೆ ಬಾಣದಿಂದ ನಿಮಿಷದಿ 
ಅಸಮ ವಿಕ್ರಮ ವಿಜಯೀಂದ್ರರಾಮ ಜಗದೊಳು ॥6॥ 


ಏಕತಾಳ 


ಉರವಣಿಸಿ ಬಹ ತಾಟಕಿಯ ಮಹಾ 
ಕರಗಳ ನಿಮಿಷದಿ ಕತ್ತರಿಸುಯೆಂದು 
ಹಿರಿಯರು ಪೇಳಲಿದಿರು ಪೇಳದೆ ಅಸುರೆಯ 
ಕರಗಳ ಕಡಿದ ವಿಜಯೀಂದ್ರರಾಮ 
ಸರಸಿಜಾಸನ ವಿನುತ ಸಿರಿ ಮೂಲರಾಮ ॥7॥ 


1೭111041 11(10)01' 


ಜತೆ 
ಲೋಕಾಭಿರಾಮ ಸದ್ಗುಣಧಾಮ 
ಲೋಕೈಕಛೌಮ ವಿಜಯೀಂದ್ರರಾಮ |8|] 


||ಶ್ರೀ ಕೃಷ್ಣಾರ್ಪಣಮಸ್ತು|| 


||ಶ್ರೀ ಮಧ್ಬೇಶಾರ್ಪಣಮಸ್ತು|| 


1೭111041 11/(10೧)01' 


ಗ (ಐ 


